ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಜಿವರು 


2205 

18.03.2022 

ಶ್ರೀ ಬಿ.ಜಿ. ಪಾಟೀಲ್‌ 

(ಸಳೀಯ ಸಂಸ್ಥೆಗಳ ಕ್ಲೇತ್ರ) 

ಮಾನ್ಯ ರೇಷ್ಮೆ, ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು. 


ಸಂ. 


ಪ್ರಶ್ನೆ 


ಉತ್ತರ 


ಅ) 


[ ಕಲಬುರಗಿ 


(ವಿವರ ನೀಡುವುದು) 


ತಾಲ್ಲೂಕಿನ 
ಮಹಾಗಾಂವ್‌ ಕ್ರಾಸ್‌ ಹತ್ತಿರ 
ತಾಲ್ಲೂಕು ಮಟ್ಟದ ಕ್ರೀಡಾಂಗಣ 
ನಿರ್ಮಾಣಕ್ಕೆ ಸರ್ಕಾರ 
ವಿಗಧಿಪಡಿಸಿದ ಅನುದಾನ ಎಷ್ಟು; 


2019-20ನೇ ಸಾಲಿನಲ್ಲಿ ಕಲಬುರಗಿ ತಾಲ್ಲೂಕಿನ 
ಮಹಾಗಾಂವ್‌ ತಾಲ್ಲೂಕು ಮಟ್ಟದ ಕ್ರೀಡಾಂಗಣದ 
ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ 
ಮಂಡಳಿ ವತಿಯಿಂದ ನೆಲಸಮತಟ್ಟು 
ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು ರೂ.1.43 ಕೋಟಿ 
ಬಿಡುಗಡೆಯಾಗಿದ್ದು. ಪ್ರಸ್ತುತ ಕಾಮಗಾರಿ 
ಪ್ರಗತಿಯಲ್ಲಿದೆ. 


ಆ) 


ಕ್ರೀಡಾಂಗಣ ನಿರ್ಮಾಣಕ್ಕೆ 
ಮೀಸಲಿಟ್ಟ ಅನುದಾನದಲ್ಲಿ 
ಯಾವ ಯಾವ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದೆ: (ವಿವರ 
"ಬೀಡುವುದು)-: 


ಸದರಿ ಅನುದಾನದಲ್ಲಿ 
ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, 
ಕಾಮಗಾರಿ ಪ್ರಗತಿಯಲ್ಲಿದೆ. 


ನೆಲಸಮತಟ್ಟು 
ಪ್ರಸ್ತುತ 


ಇ) 


ಸದರಿ ಕ್ರೀಡಾಂಗಣವು ಈಗಾಗಲೇ 
ಕ್ರೀಡಾ ಪಟುಗಳಿಗೆ ಲಭ್ಯವಿದೆಯೇ; 
ಇಲದಿದ್ದಲ್ಲಿ, ಎಂದಿನಿಂದ 
ಲಭ್ಯವಾಗುವುದು? (ವಿವರ 
ನೀಡುವುದು) 


ಸದನ ೀಡಾಂಗಣದಲ್ಲಿ ಪ್ರಸ್ತುತ ಅಭಿವೃದ್ಧಿ! 


ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರುವುದರಿಂದ 
ಕ್ರೀಡಾಪಟುಗಳ ಬಳಕೆಗೆ ಲಭ್ಯ ಇರುವುದಿಲ್ಲ. . 


ಸದರಿ ಕ್ರೀಡಾಂಗಣದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ 
ನೆಲಸಮತಟ್ಟು ಕಾಮಗಾರಿಗಳು ಪೂರ್ಣಗೊಂಡ 
ನಂತರ ಶ್ರೀಡಾಪಟುಗಳ ಬಳಕೆಗೆ 
ಒದಗಿಸಲಾಗುವುದು. 


ಮೈಎಸ್‌ಡಿ/ಇಬಿಬಿ/66/2022 


J 


(ಡಾ|| ನಾರಾಯಣಗೌಡ) 


ರೇಷ್ಠೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಜಿವರು. 


